ಕರ್ನಾಟಿಕ ವಿಧಾನ ಪರಿಷತ್ತು 


iS 


4 1. ಸದಸ್ಯರ ಹೆಸರು ಶ್ರೀ ಮಹಾಂತೇಶ ಮ. ಕವಟಗಿಮಠ 
J 2 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1505 
3. ಉತ್ತರಿಸಬೇಕಾದ ದಿನಾಂಕ 24-09-2021 
ಪ್ರೆ ಉತ್ತರ 

ಸಂ. | 

ಅ) | ನರೇಣಾ ಯೋಜನೆಯ ಲೋಪದೋಷಗಳ | ಗ್ರಾಮೀಣ ಪ್ರದೇಶದಲ್ಲಿ ನೋಂದಾಯಿತ ಕುಟುಂಬಗಳಿಗೆ 
ಕುರಿತು ಪರಾಮರ್ಶೆ ನಡೆಸುವ ಉದ್ದೇಶದಿಂದ ಯೋಜನೆಯಡಿ ಕೂಲಿಕಾರರಿಗೆ ಕಲ್ಪಿಸಿರುವ ಹಕ್ಕು ಬಾಧ್ಯತೆಗಳು 

"| ಕೇಂದ್ರದ ಮಾರ್ಗಸೂಚಿ ಪ್ರಕಾರ ತಿಂಗಳಿಗೊಮ್ಮೆ ಅರ್ಹತೆಗಳ ಬಗ್ಗೆ ತಿಳಿಸಿ ಕೂಲಿ ಬೇಡಿಕೆಯನ್ನು ನಿಖರವಾಗಿ 
ನಡೆಸಲು ಉದ್ದೇಶಿಸಿರುವ “ರೋಜ್‌ಗಾರ್‌ | ಪಡೆಯುವ ಸಾಧನವಾಗಿ ಗ್ರಾಮಪಂಚಾಯತಿ ಮಟ್ಟದಲ್ಲಿ 
ದಿವಸ್‌” ಹನ ಯು ಸಮರ್ಪಕವಾಗಿ ತಿಂಗಳಿಗೊಮ್ಮೆ (ಎರಡನೇ ಗುರುವಾರ) ರೋಜ್‌ಗಾರ್‌ 
ಕಾರ್ಯಗತಗೊಳ್ಳದಿರುವುದು ಸರ್ಕಾರದ | ದಿವಸ್‌ ಸಭೆಯನ್ನು ನಡೆಸಲಾಗುತ್ತದೆ. 
ಗಮನಕ್ಕೆ ಬಂದಿದೆಯೇ; ಕೇಂದ್ರ ಸರ್ಕಾರದ ಪ್ರಧಾನ ಸುತ್ತೋಲೆ ಕಂಡಿಕೆ 45.ರಲ್ಲ 

ನೀಡಿರುವ ಮಾರ್ಗಸೂಚಿಯಂತೆ ರಾಜ್ಯದಲ್ಲಿ ಪ್ರತಿ ಗ್ರಾಮ 
ಪಂಚಾಯಿತಿ ಮಟ್ಟಿದಲ್ಲಿ ರೋಜ್‌ಗಾರ್‌ ದಿವಸ್‌ ಆಯೋಜನೆಗೆ 
ಜಿಲ್ಲೆಗಳಿಗೆ ನಿರ್ದೇಶನ ನೀಡಲಾಗಿರುತ್ತದೆ. 

ಆ) | ಪ್ರತಿ ತಿಂಗಳು ಗ್ರಾಮ ಪಂಚಾಯಿತಿಗಳಲ್ಲಿ | ಪ್ರತಿ ಮಾಹೆಯಲ್ಲೂ ರೋಜ್‌ಗಾರ್‌ ದಿವಸ್‌ನ್ನು 
ನಡೆಯಬೇಕಾಗಿರುವ ಸಭೆ ಕಾಲಕಾಲಕ್ಕೆ ಆಯೋಜಿಸಲಾಗುತ್ತಿದ್ದು ರಾಜ್ಯದ 6008 ಗ್ರಾಮ 
ಪಡೆಯದಿರಲು ಕಾರಣವೇನು; ಪಂಚಾಯಿತಿಗಳಲ್ಲಿ ಪ್ರಸಕ್ತ ಸಾಲಿನ ಆಗಸ್ಟ್‌ 2021ರ ಮಾಹೆಯ 

ಅಂತ್ಯಕ್ಕೆ 1995 ರೋಜ್‌ಗಾರ್‌ ದಿವಸ್‌ನ್ನು ಆಯೋಜಿಸಲಾಗಿದೆ. 
(ಅನುಬಂಥ-1 ರಲ್ಲಿ ಜಿಲ್ಲಾವಾರು ವಿವರ' ಲಗತ್ತಿಸಿದೆ.) 

ಇ) | ಸದರಿ ಸಭೆಯಲ್ಲಿ ಭಾಗವಹಿಸಲು ಇರುವ | ಕನಿಷ್ಠ 25% ನೋಂದಾಯಿತ ಕೂಲಿಕಾರರನ್ನು ಸೇರಿದಂತೆ 

ಮಾನದಂಡಗಳೇನು ಚುನಾಯಿತ ಪಂಚಾಯತ್‌ "ಸದಸ್ಯರು, ಅಕುಶಲ ಕೆಲಸ 


ಮಾಡಲು ಆಸಕ್ತಿ ಹೊಂದಿದ್ದು, ಉದ್ಯೋಗ ಚೀಟಿಯಿಲ್ಲದವರು, 


ಯೋಜನೆಯ ಕ್ಷೇತ್ರ ಸಿಬಂದಿಗಳು, ಅನುಷಾನ ಇಲಾಖೆಗಳು 


ಬ [o] 


ಮತ್ತು ಬ್ಯಾಂಕ್‌ನ ಪ್ರತಿನಿಧಿಗಳು ಭಾಗವಹಿಸುವರು. 


2%)6)) 9022 


ಈ) 


ಈ ಸಭೆಗಳನ್ನು ನಿಯಮಿತವಾಗಿ ನಡೆಸಲು 


ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳೇನು? 


ಸಭಗಳನ್ನು ನಿಯಮುತವಾಗಿ ನಡನ ಇನ್ಸ್‌ ವಾಷ್‌ 


ಕೆಯಾಯೋಜನೆಯನ್ನು ನೀಡಲಾಗಿದೆ. ಪ್ರತಿ ರೋಜ್‌ಗಾರ್‌ 


ದಿವಸ್‌ ಆಚರಿಸಲು ಗ್ರಾಮ ಪಂಚಾಯತಿಗಳಿಗೆ ರೂ.500 |" 


ಪ್ರೋತ್ಸಾಹ ಧನ ನೀಡಲಾಗುತ್ತಿದೆ. ರೋಜ್‌ಗಾರ್‌ ದಿನ 
ಆಚರಣೆಯನ್ನು ಮೇಲ್ವಿಚಾರಣೆ ನಪಡೆಸಲು ತಾಲ್ಲೂಕು 
ಪಂಚಾಯತಿಯ ಸಹಾಯಕ ನಿರ್ದೇಶಕರು (ಗ್ರಾಮೀಣ 


ಉದ್ಯೋಗ) ರವರಿಗೆ ಜವಾಬ್ದಾರಿ ವಹಿಸಲಾಗಿದೆ. 


ಸಂಖ್ಯೆ: ಗ್ರಾಅಪ 61(31) ಉಖಾಯೋ 2021 


\ 


೧ WN 


4 


(ಕೆ.ಎಸ್‌.ಈಶ್ವರಪ್ಪ) 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚ್ಛಾಯತ್‌ ರಾಜ್‌ ಸಚಿವರು 


